ಶರ್ನಾಟಕ ವಿಧಾನ ಪಂಖ್ಪತ್ರ 


ವ್ಯಾಪ್ತಿಯಲ್ಲಿ ಯುಜಿಡಿ 
ಕಾಮಗಾರಿಯನ್ನು ಸಂಪೂರ್ಣವಾಗಿ 
ಇದುವರೆಗೆ 
ಅನುಷ್ಠಾನಗೊಳಿಸಲಾಗದಿದ್ದಲ್ಲಿ 
ಕಾರಣಗಳೇನು; 


ಸದಸ್ಯರ ಹೆಸರು ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ (ವಿಧಾನ 
le ಸಭೆಯಿಂದ ಚುನಾಯಿತರಾದವರು) 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1886 
ಉತ್ತರಿಸಬೇಕಾದ ದಿನಾಂಕ 15.03.2022 | 
ಉತ್ತರಿಸಬೇಕಾದ ಸಚಿವರು | ನಗರಾಭಿವೃದ್ದಿ ಸಚಿವರು 2 
ಹ ಪ್ರಶ್ನೆ | ಉತ್ತರ | 
| ಅ ಕೊಡಗು ಜಲ್ಲೆಯ ನಗರ ಸಫಾಷ ಫಾಡಗು ಜಿಲ್ಲೆಯಲ್ಲಿ ಒಟ್ಟು 4 ಸ್ಮಳೀಯ ಸಂಸ್ಥೆಗಳೆದ್ದು ಮಡಿಕೇರಿ | 
ಸಂಸ್ಥೆಗಳ (ನಗರಸಭೆ, ಪುರಸಭೆ, | ನಗರಸಭೆ ಹಾಗೂ ಕುಶಾಲನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ: (' 
ಪಟ್ಟಣ ಪಂಚಾಯಿತಿ) ವ್ಯಾಪ್ತಿಯಲ್ಲಿ ! ಮಂಡಳಿ ವತಿಯಿಂದ ' ಒಳಚರಂಡಿ ಕಾಮಗಾರಿಗಳನ್ನು 
ಯುಜಿಡಿ ಕಾಮಗಾರಿಯನ್ನು | ಕೈಗೆತ್ತಿಕೊಳ್ಳಲಾಗಿದ್ದು, ಕಾಮಗಾರಿಗಳು ಪ್ರಗತಿಯಲ್ಲಿದೆ. 
ಸಂಪೂರ್ಣವಾಗಿ ಸೋಮವಾರಪೇಟೆ ಮೆತ್ತು ವಿರಾಜಪೇಟೆ ಪಟ್ಟಣ |' 
ಅನುಷ್ಠಾನಗೊಳಿಸಲಾಗಿದೆಯೆ ; | ಪಂಚಾಯತಿಗಳಲ್ಲಿ ಯುಜಿಡಿ ಕಾಮಗಾರಿಯನ್ನು | 
ಮಂಡಳಿವತಿಯಿಂದ ಕೈಗೊಳ್ಳಲಾಗಿರುವುದಿಲ್ಲ. ಆದರೆ, ಪ್ರಸ್ತುತ 
ಸೋಮವಾರಷಪೇಟಿ ಮತ್ತು ವಿರಾಜಪೇಟಿ ಪಟ್ಟಿಣದಲ್ಲಿ 
ಉತ್ಪತ್ತಿಯಾಗುವ ಮಲಿನ ನೀರನ್ನು ೯55 ಮಾದರಿಯಲ್ಲಿ 
\ ಶುದ್ಧೀಕರಿಸಲು ಡಿ.ಪಿ.ಆರ್‌ನ್ನು ತಯಾರಿಸಲು 
ಸೋಮವಾರಪೇಟೆ ಮತ್ತು ' ವಿರಾಜಪೇಟಿ ಪಟ್ಟಣ 
ಪಂಚಾಯಿತಿಗೆ ಪೌರಾಡಳಿತ ನಿರ್ದೇಶನಾಲಯದಿಂದ ಪತ್ರ 
ಸಂಖ್ಯೆ 26629/ ಡಿಎಂಎ/ 02) ಎಫ್‌.ಎಸ್‌.ಎಸ್‌.ಎ೦/ 
ಎಸ್‌.ಡಬ್ಯ್ಯೂ.ಎಂ /2018-19 ದಿ: 08-01-2021 ರಲ್ಲಿ ನಿರ್ದೇಶನ 
ನೀಡಲಾಗಿರುತ್ತದೆ. 
ಆ) | ಜಿಲ್ಲೆಯ ನಗರ ಸ್ಮಳೀಯ ಸಂಸ್ಥೆಗಳ | ಮಡಿಕೇರಿ ನಗರಸಭೆ ಮತ್ತು ಕುಶಾಲನಗರ ವನ್ನನ ಸಂಜಾತ 


ವ್ಯಾಪ್ತಿಯಡಿ ಕಾಮಗಾರಿಯನ್ನು ಕೈಗೊಳ್ಳಲಾಗಿದ್ದು ಯೋಜನೆಯ 
ಕೆಲವು ಕಾಮಗಾರಿಗಳಿಗೆ ಬೇಕಾದ ಜಮೀನನ್ನು ಮಡಿಕೇರಿ 
ನಗರಸಭೆಯಿಂದ . ಹಾಗೂ ಇ ಕುಶಾಲನಗರ ಪಟ್ಟಣ 
ಪಂಚಾಯಿತಿಯಿಂದ ಹಸ್ತಾಂತರಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿರುತದೆ. 
ಈ ಕಾರಣದಿಂದ ಕಾಮಗಾರಿಯನ್ನು 

ಅಸುಷ್ಠಾನಗೊಳಿಸಲು'  ಸಾಧ್ಯವಾಗಿರುವುದಿಲ್ಲ, 
ಕೆಳಕಂಡಂತಿವೆ. 


ಸಂಪೂರ್ಣವಾಗಿ 
ವಿವರಗಘು 


೭ 
ತ್‌್‌ 


1 ಮಡಿ ನಗರದ ಒಳಚರಂಡಿ ಯೋಜನೆ: 


ಸದರಿ ಯೋಜನೆಯಡಿ ಇದುವರೆಗೂ 109 ಕಿಮೀ ಸೀವರ್‌ ಕೊಳವೆ | 
ಮಾರ್ಗಗಳ ಪೈಕಿ 69 ಕಿ.ಮೀ ಉದ್ದದ ಕೊಳವೆ ಸಾಲುಗಳನ್ನು 
ಅಳವಡಿಸಲಾಗಿರುತ್ತದೆ. ಸದರಿ ಯೋಜನೆಯಡಿ ಲುಳಿಕೆ 
ಕಾಮಗಾರಿಗಳಾದ 3 ವೆಟ್‌ ವೆಲ್‌, 9 ಸೆಪ್ನಿಕ್‌ ಟ್ಯಾಂಕ್‌ ಗಳು, ಮಲಿನ 
ನೀರು ಶುದ್ಧೀಕರಣ ಘಟಕಕ್ಕೆ ಸಂಪರ್ಕ ಕಲ್ಪಿಸಲು ಅವಶ್ಯವಿರುವ 
ಜಮೀನನ್ನು ಮಡಿಕೇರಿ ನಗರಸಭೆ. ವತಿಯಿಂದ ಹಸ್ತಾಂತರಿಸದೆ. 
ಇರುವ ಕಾರಣದಿಂದಾಗಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು |: 
ಸಾಧ್ಯವಾಗಿರುವುದಿಲ್ಲ. 


2. ಕುಶಾಲನಗರ ಪಟ್ಟಣದ ಒಳಚರಂಡಿ ಯೋಜನೆ: 


ಕುಶಾಲನಗರ ಒಳಚರಂಡಿ ಯೋಜನೆಯಡಿ 720 ಕಿಮೀ ಉದ್ದದ 
ಸೀವರ್‌ ಕೊಳವೆಮಾರ್ಗಗಳನ್ನು ಜುಲೈ-2017ರಲ್ಲಿ ಅಳವಡಿಸಿ 
ಪೂರ್ಣಗೊಳಿಸಲಾಗಿರುತ್ತದೆ. ಆದರೆ ಯೋಜನೆಯಡಿ ಅನುವು 
ಮಾಡಲಾಗಿದ್ದ ಮಲಿನ ನೀರು ಶುದ್ದೀಕರಣ ಘಟಕದ ನಿರ್ಮಾಣಕ್ಕೆ 
ಅವಶ್ಯವಿರುವ ಜಾಗವನ್ನು ಪಟ್ಟಣ ಹಂಚಾಯತಿ ಕುಶಾಲನಗರ 
ವತಿಯಿಂದ ಮಾರ್ಜ್‌ 2020ರಲ್ಲಿ ಹಸ್ತಾಂತರಿಸಲಾಗಿರುತ್ತದೆ. 
ಅದರಂತೆ ಕುಶಾಲನಗರ ಪಟ್ಟಣದ 4 ವಲಯಗಳ ಪೈಕಿ ವಲಯ"-1 
ನ್ನು (ಗುಮ್ಮನಕೊಲ್ಲಿ ಪ್ರದೇಶ ಹೊರತುಪಡಿಸಿ, ವಲಯ -2 3 
ಮತ್ತು 4 ನ್ನು ಜಚಾಲನೆಗೊಳಿಸಲು ಅವಶ್ಯವಿರುವ ಬಾಕಿ 
ಕಾಮಗಾರಿಗಳನ್ನು ಕೈಗೊಳ್ಳಲು ಟೆಂಡರ್‌ನ್ನು ಅಕ್ಕೋಬರ್‌-2020 |. 
ರಲ್ಲಿ ವಹಿಸಿಸಲಾಗಿದ್ದು, ಪುಸ್ತುತ ಕಾಮಗಾರಿಯು 
ಪುಗತಿಯಲ್ಲಿರುತ್ತದೆ. 


ಸದರಿ ಯೋಜನೆಯಲ್ಲಿ ವಲಯ-1ರ ಕಾಮಗಾರಿಗಳನ್ನು 
ಚಾಲನೆಗೊಲಿಸಲು 1 ಸಂಖ್ಯೆ ವೆಟ್‌ ವೆಲ್‌ ನಿರ್ಮಾಣ 
ಮಾಡಬೇಕಾಗಿದ್ದು, ಸದರಿ ಜಮೀನಿನ ಭೂಸ್ಮಾಧೀನ ಪ್ರಕ್ರಿಯೆ 
ಪ್ರಗತಿಯಲ್ಲಿರುತ್ತದೆ. ಸದರಿ ಜಮೀನನ್ನು ಪಟ್ಟಿಣ ಪಂಚಾಯಿತಿ 
ಕುಶಾಲನಗರ ರವರಿಂದ ಹಸ್ತಾಂತರಿಸಿದ ನಂತರ ಯೋಜನೆಯನ್ನು 
ಪೂರ್ಣವಾಗಿ ಚಾಲನೆಗೊಳಿಸಲಾಗುವುದು. 


ಇ) 


ಕಳೆದ ಮೂರು ವರ್ಷಗಳಲ್ಲಿ ಸದರಿ 
ಯುಜಿಡಿ 

ವಿನಿಯೋಗಿಸಿರುವ 
ಅನುದಾನವೆಷ್ಟು ; 
ವಿವರ ನೀಡುವುದು) 


/:- ಮಡಿಕೇಿ ನಗರದಾ ಘರಾನಾ 


ಕಾಮಗಾರಿಗಳಿಗೆ |- 


(ಸಂಪೂರ್ಣ. 


> ಅನುಮೋದಿತ ಅಂದಾಜು ಮೊತ್ತ: ರೂ.49.56 ಕೋಟಿಗಳು 
> ವಿನಿಯೋಗಿಸಿದ ಮೊತ್ತ : (ಕಳಿದ 3 ವರ್ಷಗಳಲ್ಲಿ) 
2019-20: ರೂ.142 ಕೋಟಿಗಳು 
2020-21: ರೂ.073 ಕೋಟಿಗಳು 
2021-22: ರೂ.0.0050 ಕೋಟಿಗಳು 
ಈವರೆಗಿನ ವೆಚ್ಚ ಒಟ್ಟು : ರೂ. 27.34 ಕೋಟಿಗಳು 


2. ಕುಶಾಲನಗರ ಪಟ್ಟಣದ ಒಳಚರಂಡಿ ಯೋಜನೆ 
» ಅನುಮೋದಿತ ಅಂದಾಜು ಮೊತ್ತ: ರೂ.0.10 ಕೋಟಿಗಳು 
” ಪರಷ್ಟೃತ ಅಂದಾಜು ಮೊತ್ತ: ರೂ: 71.60 ಕೋಟಿಗಳು 
> ವಿನಿಯೋಗಿಸಿದ ಮೊತ್ತ : (ಕಳೆದ 3 ವರ್ಷಗಳಲ್ಲಿ )) 
°° 209- 20: ರೂ. 1.07 ಕೋಟಿಗಳು 
2020-21: ರೂ. 1.06 ಕೋಟಿಗಳು 
2021-22: ರೂ.220 ಕೋಟಿಗಳು 
ಈವರೆಗಿನ ವೆಚ್ಚ ಒಟ್ಟು : ರೂ.44.85 ಕೋಟಿಗಳು 


ಈ) 


ಯಾವ ಭನ ಜಿಲ್ಲೆಯ]7 


ಎಲ್ಲಾ: ನಗರ ಸ್ಥಳೀಯ ಸಂಸ್ಥೆಗಳ 


ವ್ಯಾಪ್ತಿಯಲ್ಲಿ ಯುಜಿಡಿ 
ವ್ಯವಸ್ಥೆಯನ್ನು ಸಂಪೂರ್ಣವಾಗಿ 
ಅನುಷ್ಠಾನಗೊಳಿಸಲಾಗುವುದು % 


ಮಡಿಕೇರಿ ನಗರದಾ ಒಳಚರಂಡಿ ಯೋಜನೆ: 


ಸದರಿ ಯೋಜನೆಯಡಿ ಅನುವು ಮಾಡಲಾಗಿರುವ 3 ಸಂಖ್ಯೆ ವೆಟ್‌ 
ವೆಲ್‌, 9 ಸಂಖ್ಯ ಸೆಪ್ಪಿಕ್‌ ಟ್ಯಾಂಕ್‌ ಗಳುು ಮಲಿನ ನೀರು | 
ಶುದ್ದೀಕರಣ ಘಟಕಕ್ಕೆ ಸಂಪರ್ಕ ಕಲ್ಪಿಸಲು ಅವಶ್ಯವಿರುವ 
ಜಾಗಗಳನ್ನು ಮಡಿಕೇರಿ ನಗರಸಭೆ ವತಿಯಿಂದ ಹಸ್ತಾಂತರಿಸಿದ 
ನಂತರ ಹಾಗೂ ಬಾಕ ಉಳಿದ 40ಕಿ.ಮೀ ಉದ್ದದ ಕೊಳವೆ 

; ಮಾರ್ಗಗಳನ್ನು ಅಳವಡಿಸಲು ಕಾಂಕ್ರೀಟ್‌ ಹಾಗೂ ಡಾಂಬರು 
ರಸ್ತೆಗಳನ್ನು ಅಗೆಯಲು ಸಾರ್ವಜನಿಕರ ತಕರಾರನ್ನು 
ಬಗೆಹರಿಸಲು ಜಿಲ್ಲಾಡಳಿತ, ಕೊಡಗು ಜಿಲ್ಲೆ ಹಾಗೂ ಮಡಿಕೇರಿ 
ನಗರಸೆಭೆ ರವರಿಗೆ ಕೋರಲಾಗಿದೆ. ಸದರಿ ಅಡಚಣೆಯನ್ನು 
ಬಗೆಹರಿಸಿದ ನಂತರ, ಒಂದು ವರ್ಷದ ಅವಧಿಯೊಳಗೆ ಮಲಿನ 

ನೀರು ಶುಔ, ನಕರಣ: ಘಟಕದ ಕಾಮಗಾರಿಯನ್ನು ಪೂರ್ಣಗೊಳಿಸಿ 
ಚಾಲನೆಗೊಳಿಸಲಾಗುವುದು, 


ಇಡೆ 


ಫುಶಾಲನಗರ ಪಟ್ಟಣದ ಒಳ ಚರಂಡಿ ಯೋಜನೆಃ 


ಸದರಿ ಯೋಜನೆಯಡಿ ಪ್ಯಾಕೇಜ್‌-2ರ ಕಾಮಗಾರಿಯು 
ಪ್ರಗತಿಯಲ್ಲಿದ್ದು ಜುಲೈ-2022ರೊಳಗೆ ವಲಯ-2, 3:ಮತ್ತು 4ನ್ನು 
ಪೂರ್ಣಗೊಳಿಸಿ, ಚಾಲನೆ ಮಾಡಲಾಗುವುದು. ಮುಂದುವರೆದು, 
ಒಳಚರಂಡಿ ಯೋಜನೆಯಡಿ ವಲಯ-1ರ ಕಾಮಗಾರಿಗಳನ್ನು 


ಚಾಲನಗೊಳಿಸಲು ವೆಟ್‌ ವೆಲ್‌-1 ರ ಜಮೀನನ್ನು ಪಟ್ಟಣ 


ಪಂಜಾಯಿತಿ, ಕುಶಾಲನಗರ ವತಿಯಿಂದ ಹಸ್ತಾಂತರಿಸಿದ ನಂತೆರ 
ಕಾಮಗಾರಿಗೆ "ಟೆಂಡರ್‌ ಆಹ್ಮಾನಿಸಿ ಕಾಮಗಾರಿಯನ್ನು 


ಕೈಗೊಳ್ಳಲಾಗುವುದು. 


ಸಂಖ್ಯೆ: ನಅಇ 61 ಯುಎಂ೦ಎಸ್‌ 2022 


A 


i (ಬಿ.ಎ.ಬಸವರಾಜ) 
ನಗರಾಭಿವೃದ್ಧಿ ಸಚಿವರು 


(& 


